ಈ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಮಾನ್ಯ ಸಚಿವರು 


1531 
ಶ್ರೀ ಕೆಸಿ ಕೊಂಡಯ್ಯಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
24-09-2021 


ಕೃಷಿ ಸಚಿವರು 


pe 
ಪ್ರಶ್ನೆ 


ಉತ್ತರ 


ಕೋವಿಡ್‌ ನಡುವೆಯೂ ಕೃಷಿ ರಫ್ತಿನ 


| ಏರಿಕೆಯಾಗಿದೆಯೇ; ಹಾಗಿದಲ್ಲಿ ಅದರ 


ವಿವರಗಳೇನು; 


ಕೋವಿಡ್‌ ನಡುವೆಯೂ ರಾಜ್ಯದಲ್ಲಿ ಕೃಷಿ ರಫ್ತು 
ಏರಿಕೆಯಾಗಿರುತ್ತದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು 
ಅಭಿವೃದ್ಧಿ ಪ್ರಾಧಿಕಾರ (APEDA) ಸಂಸ್ಥೆಯ India Export Statistics 
ಮಾಹಿತಿಯನ್ವಯ ರಾಜ್ಯದಿಂದ 2020-21 ಹಾಗೂ 2021-22(ಏಪ್ರಿಲ್‌) 


ರವರೆಗೆ ರಫ್ತಾಗಿರುವ ಪಮಾಣ ಹಾಗೂ ಮೌಲ್ಯದ ವಿವರ 
ಕೆಳಕಂಡಂತಿದೆ:- ' 


ಪ್ರಮಾಣ ಮಾಲ್ಯ 

(ಮೆ.ಟನ್‌) | (ರೂ.ಕೋಟಿಗಳಲ್ಲಿ) 
2020-21 2,81,560 3334.47 
2021-22 

(ಐಪಿಲ್‌ ಮಾಹೆ ಮಾತ್ರ) 


ವರ್ಷ 


23,875 257.86 


ಬೆಂಗಳೂರು ವಿಮಾನ ನಿಲ್ದಾಣ ವಾರ್ತೆ ಮತು ಪತ್ರಿಕಾ 
ಪ್ರಕಟಣೆಯ (Bengaluru Airport News & Press release) 
ಮಾಹಿತಿಯನ್ವಯ ಬೆಂಗಳೂರು ಅಂತರಾಷ್ಟ್ರೀಯ ವಿಮಾನ 
ನಿಲ್ದಾಣದಿಂದ 2020-21ನೇ ಸಾಲಿನಲ್ಲಿ ಒಟ್ಟಾರೆ 37.319 ಮೆ.ಟನ್‌ ಕೃಷಿ 
ಉತ್ಪನ್ನಗಳು ರಫ್ರಾಗಿದ್ದು, ಕೋವಿಡ್‌ ಸಂದರ್ಭದಲ್ಲಿ ಸರಾಸರಿ ರಫ್ಲು 
15,224 ಮೆ.ಟನ್‌ ರಷ್ಟು ಹೆಚ್ಚಾಗಿರುತ್ತದೆ. 


ಆ) 


ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೃಷಿ 
ರಫ್ತುಗಳನ್ನು ಹೆಚ್ಚಿಸಲು ಸರ್ಕಾರ 
ಯೋಜಿಸುತ್ತಿದೆಯೇ? (ವಿವರಿಸುವುದು) 


ಯೋಜನೆಯನ್ನು ಕೇಂದ್ರ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. 


ಬೆಂಗಳೂರು ವಿಮಾನ ನಿಲ್ದಾಣದ ಹತ್ತಿರವಿರುವ ಪೂಜೇನಹಳ್ಳಿ 


ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ರಫ್ತು 
ನೀತಿಯಡಿ ದಾಳಿಂಬೆ, ಬೆಂಗಳೂರು ಗುಲಾಬಿ ಈರುಳ್ಳಿ, ಅರಿಷಿಣ, 
ಕರಿಮೆಣಸು, ಗರ್‌ಕಿನ್ಸ್‌ ಮತ್ತು ಕಾಫಿ ಉತ್ಪನ್ನಗಳ ರಫ್ತನ್ನು ಹೆಚ್ಚಿಸಲು ಕೃಷಿ 
ರಫ್ತು ವಲಯಗಳನ್ನು ಗುರುತಿಸಿ ರೂ.886.00 ಕೋಟಿಗಳ ಕ್ರಿಯಾ 


ಮುಂದುವರೆದು, ಕೆಪೆಕ( ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ 


ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ) ಸಂಸ್ಥೆಯ ವತಿಯಿಂದ 


ತೋಟಗಾರಿಕಾ ಕ್ಷೇತ್ರದಲ್ಲಿ ಸಮಗ್ರ ಶೀತಲ ಸರಪಳಿ ಫಟಕವನ್ನು 
ನಿರ್ಮಿಸಲಾಗುತ್ತಿದ್ದು, ಕೃಷಿ ಉತ್ಪನ್ನಗಳ 'ರಫ್ತು ಹೆಚ್ಚಿಸಲು ಕಮ 


ವಹಿಸಲಾಗುತ್ತಿದೆ. 


ಕೃಇ 123 ಕೃಶ್ಯೈೇಉ 2021 


